`ಕರ್ನಾಟಕ ಸರ್ಕಾರ. 
ಕರ್ನಾಟಿಕ ವಿಧಾನ ಪರಿಷತ್ತು 
146ನೇ ಮುಂದುವರೆದ ಅಧಿವೇಶನ-2022 


ಪಾಸ TT 


ಡಾ: ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ 
ಕ್ಷೇತು 


ಉತ್ತರಿಸುವ ಸಚಿವರು | : [ಮಾನ್ಯಉನ್ನತಶಿಕ್ಷಣ ಸಚಿವರು 
ಸ |» [140320200 


ಉತ್ತರಿಸಬೇಕಾದ ದಿನಾಂಕ 


ಕಳೆದ ಮೂರು ವರ್ಷಗಳಲ್ಲಿ ಬೆಂಗಳೂರು 
ವಿಶ್ವವಿದ್ಯಾಲಯದ ಪರೀಕ್ಷಾ 
ಮೌಲ್ಯಮಾಪನಕ್ಕೆ ಹಾಜರಾದ ಬೋಧಕರ 


ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 
ಕಳೆದ ಮೂರು ವರ್ಷಗಳಿಂದ ಪರೀಕ್ಷಾ 
ಮೌಲ್ಯಮಾಪನಕ್ಕೆ ಹಾಜರಾಗಿರುವ 


ಬೋಧಕ/ಬೋಧಕೇತರ ವರ್ಷಾವಾರು ವಿವರಗಳನ್ನು ಕೆಳಕಂಡಂತೆ 
ಸಿಬ್ಬಂದಿಗಳೆಷ್ಟು; (ವರ್ಷಾವಾರು | $.ಫ್ರೀಕರಿಸಲಾಗಿದೆ. 


ವಿವರಗಳನ್ನು ನೀಡುವುದು) 


[ಶೈಕಣಿಕ ವರ್ಷ ''[ಮೌಲ್ಯಮಾಪನಕೆ, 


ಹಾಜರಾದ 


ಪರಿಕ್ಲಾ ಮೌಲ್ಯಮಾಪನ ಕಾರ್ಯಗಳಿಗೆ 
ಬೋಧಕೇತರ ಸಿಬ್ಬಂದಿಯನ್ನು 
ನಿಯೋಜಿಸಲಾಗುವುದಿಲ್ಲ. ಆದರೆ ಪ್ರತಿ 
ವಿಷಯದ ಅಭಿಯೋಜಕರಿಗೆ(Custodin) 
ಗ್ರೂಪ್‌-ಡಿ ಸಿಬ್ಬಂದಿಯನ್ನು 
ನೇಮಿಸಿಕೊಳ್ಳಲು ಅಧೀಕರಿಸಲಾಗುತ್ತದೆ. 


ನ 


ವೇತನಶೇಣಿಯಲ್ಲಿ 


(ಆ) [ಸದರಿ ವಿಶ್ವವಿದ್ಯಾಲಯದಲ್ಲಿ | ಯುಜಿಸಿ ವೇತನ 
ಮೇಲ್ಕಂಡ . ಮೂರು  ವರ್ಷಗಳ| ಪಡೆಯುವ ಅಧ್ಯಾಪಕರ ಜೊತೆಗೆ 
ಅವಧಿಯಲ್ಲಿ ಮೌಲ್ಯಮಾಪನಕ್ಕೆ ಚ್ಕಗಳೂರು ವಿಶ್ವವಿದ್ಯಾ ಪಯದ!' 
ಹಾಜರಾಗಿರುವ ಅತಿಥಿ ಉಪನ್ಯಾಸಕರ ಮೌಲ್ಯಮಾಪನ ಕಾರ್ಯಗಳಲ್ಲಿ. 
ಸಂಖ್ಯೆ ಎಷ್ಟು; (ವರ್ಷಾವಾರು | .; ಸ ° 
ಸಿಬ್ಬಲದಿಗೆಳ ವಿವರ ನೀಡುವದು) ES ಯುಜಿಸಿ ವೇತನಶ್ರೇಣಿಯಲ್ಲಿ, 
(ತನ ಪಡೆಯದ. ಅಧ್ಯಾಪಕರುಗಳ 
ವಿವರಗಳನ್ನು ಕೆಳಕಂಡಂತೆ 
ತ:ಖ್ತೀಕರಿಸಲಾಗಿದೆ. 
ಶೈಕ್ಷಣಿಕ ವರ್ಷ ಮೌಲ್ಯಮಾಪನಕ್ಕೆ, 
'ಹಾಜರಾದ .'. 
ಅಧ್ಯಾಹಕರುಗಳ 
£ [ಸಂಖೆ 
[2018-19 12,396 - 
.|1 2019-20 ' 9,550 ' 
ಸ 2020-21 ರ 2840 
ಮೇಲ್ಕಂಡ *- ವರ್ಷಗಳಲ್ಲಿ | ವಿಶ್ವವಿದ್ಯಾಲಯದ ಅಧ್ಯಯನ 
; | ಮೌಲ್ಯಮಾಪನಕ್ಕೆ ಗೈರು | ಮಂಡಳಿಗಳಿಂದ ತಯಾರಿಸಿ 
ಹಾಜರಾಗಿರುವ ಕಾಲೇಜುಗಳ ಖಾಯಂ | ಅನುಮೋದಿಸಲಾಗುವ" ಪರೀಕ್ಷಕರ 
ಬೋಧಕ/ಬೋಧಕೇತರ ಸಿಬ್ಬಂದಿಗಳ | ಪಟ್ಟಿಗಳಲ್ಲಿನ " ಬೋಧಕರನ್ನು ಮಾತ್ರ 
ಮೇಲೆ _ ಸರ್ಕಾರ ಕೈಗೊಂಡ | ಮೌಲ್ಯಮಾಪನ ಕಾರ್ಯಗಳಿಗೆ 
ಕ್ರಮಗಳೇನು? ಬಳಸಿಕೊಳ್ಳಲಾಗುತ್ತದೆ. ' ಮೌಲ್ಯಮಾಪನ 


ಕಾರ್ಯಗಳಿಗೆ ಬೋಧಕರು ಹಾಜರಾಗದ ಬಗ್ಗೆ 
ಪರಿಣ್ಲಾ ಮಂಡಳಿಗಳ ಅಧ್ಯಕ್ಷರುಗಳಿಂದ 
ವಿಶ್ವವಿದ್ಯಾಲಯಕ್ಕೆ ವರದಿ 


ಸಂಖ್ಯೆ: ಇಡಿ! 150 1ಯುಬಿವಿ 12022 


ಮಾಡಲಾಗಿರುವುದಿಲ್ಲ. 


pe 


(ಪಾ ಅಶ್ವತ್‌ ನಾರಾಯಣ ಸಿ.ಎನ್‌) 
ಉನ್ನತ ಶಿಕ್ಷಣ, ಐಟಿ ಮತ್ತು ಬಿಟಿ ವಿಜ್ನಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಚಿವರು. ' 


